ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
ಹನ್ನೆರಡನೇ ಅಧಿವೇಶನ 
ಕಾರ್ಯಕಲಾಪಗಳ ಪಟ್ಟಿ 
ಸೋಮವಾರ, ದಿನಾಂಕ 21ನೇ ನವೆಂಬರ್‌, 2016 
(ಸಮಯ: ಬೆಳಗ್ಗೆ 11.00 ಗಂಟೆ) 


2. ಕಾರ್ಯದರ್ಶಿಯವರ ವರದಿ 


`` ಕಾರ್ಯದರ್ಶಿಯವರು;- 


ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಷ್ಟ್ರಪತಿ / ರಾಜ್ಯಪಾಲರಿಂದ 
ಒಪ್ಪಿಗೆ ಪಡೆದ ವಿಧೇಯಕದ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುವುದು. 


3. ವರದಿಗಳನ್ನೊಪ್ಪಿಸುವುದು 


1, ಶ್ರೀ ಕಿಮ್ಮನೆ ರತ್ನಾಕರ್‌ (ಮಾನ್ಯ ವಿಧಾನಸಭಾ” ಸದಸ್ಯರು ಹಾಗೂ ಜಂಟಿ 
ನಿಯಮಾವಳಿ ಸಮಿತಿಯ ಸದಸ್ಯರು) ಅವರು - ಕರ್ನಾಟಕ ವಿಧಾನ ಸಭೆಯ 
ಕಾರ್ಯವಿಧಾನ ಮತ್ತು ನಡವಳಿಕೆಗಳ ನಿಯಮಾವಳಿಗಳ ತಿದ್ದುಪಡಿಗಳಿಗೆ 
ಸಂಬಂಧಿಸಿದ ಜಂಟಿ ನಿಯಮಾವಳಿ ಸಮಿತಿಯ ಮಧ್ಯಂತರ 
ವರದಿಯನ್ನೊಪ್ಪಿಸುವುದು. 


2. ಶ್ರೀ ಜೆ.ಆರ್‌. ಲೋಬೋ (ಅಧ್ಯಕ್ಷರು, ಕರ್ನಾಟಕ ವಿಧಾನ ಮಂಡಲದ ಹಿಂದುಳಿದ 
ವರ್ಗಗಳ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿ) ಅವರು - 2016-17ನೇ 
ಸಾಲಿನ ಕರ್ನಾಟಕ ವಿಧಾನ ಮಂಡಲದ ಹಿಂದುಳಿದ ವರ್ಗಗಳ ಮತ್ತು 
ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ಐದನೇ ವರದಿಯನ್ನೊಪ್ಪಿಸುವುದು. 


4. ಪ್ರಶ್ನೋತ್ತರ 
ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಒಂದನೇ ಪಟ್ಟಿ 
ಆ) ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಒಂದನೇ ಪಟ್ಟಿ 


5. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಕೆ.ಎಸ್‌. ಪುಟ್ಟಣ್ಣಯ್ಯ ಅವರು - ಪಾಂಡವಪುರ ತಾಲ್ಲೂಕು ಮೇಲುಕೋಟೆಯಲ್ಲಿ 
ಶ್ರೀರಾಮಾನುಜಾಚಾರ್ಯರ ಸಹಸ್ರಮಾನೋತ್ಸವ ಆಚರಣೆ ಮಾಡುತ್ತಿರುವುದರಿಂದ 
ಮೇಲುಕೋಟೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಬಗ್ಗೆ ಮಾನ್ಯ ಮಾಹಿತಿ 
ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ಪ್ರವಾಸೋದ್ಯಮ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


2. ಶ್ರೀ ಯಶವಂತರಾಯಗೌಡ ವಿಠ್ಠಲಗೌಡ ಪಾಟೀಲ್‌ ಅವರು - ವಿಜಯಪುರ ಜಿಲ್ಲೆಯಲ್ಲಿ 
ಟೋಕರೆ, ಕೋಳಿ ಜನಾಂಗದವರಿಗೆ ಜಾತಿ ಪ್ರಮಾಣ ಪತ್ರ ನೀಡದಿರುವ ಬಗ್ಗೆ 
ಮಾನ್ಯ ಸಮಾಜ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. ' 

3, ಶ್ರೀ ಗುರುಪಾದಗೌಡ ಸಂಗನಗೌಡ ಪಾಟೀಲ ಅವರು - ಉತ್ತರ ಕರ್ನಾಟಕದಲ್ಲಿ ಮಳೆ 
ಕೊರತೆಯಿಂದ ಈರುಳ್ಳಿ ಬೆಳೆಹಾಳಾಗಿದ್ದು, ಆವರ್ತ ನಿಧಿ ಮುಖಾಂತರ ಈರುಳ್ಳಿ ಬೆಳೆಗೆ 
ಎಕರೆವಾರು ಪರಿಹಾರ ನೀಡುವ ಬಗ್ಗೆ ಮಾನ್ಯ ಸಹಕಾರ ಸಚಿವರ ಗಮನ ಸೆಳೆಯುವುದು. 


4. ಶ್ರೀ ಮಾನಪ್ಪ ಡಿ. ವಜ್ಜಲ್‌ ಅವರು - ದುಸ್ಥಿತಿಯಲ್ಲಿರುವ ನಾರಾಯಣಪುರ ಬಲದಂಡೆ 
ಕಾಲುವೆಯನ್ನು ಆಧುನೀಕರಣಗೊಳಿಸುವ ಬಗ್ಗೆ ಮಾನ್ಯ ಭಾರೀ ಮತ್ತು ಮಧ್ಯಮ 
ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ(/೧0 
ಸನ ಸಾಸ ಹಾಸ ಜಾವಾ ರಾಕಾ ಾಸರಾರಾರಾರ್ಸಾನಾಸಟ 
ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ೌಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://kla.kar.nic.in/assembly/lob/lob.htm) 


